[ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ 


ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಪಶ್ನೆ ಸಂಖ್ಯೆ [515 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಮುನಿರಾಜು ಗೌಡ ಪಿ.ಎಂ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
dl 


ಉತ್ತರಿಸುವ ದಿನಾಂಕ 21.02.2022 


ಉನ್ನತ ಶಿಕ್ಷಣ, ಐಟಿಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಚಿವರು 


3% ಪಳ್ನೆ 


ಅ) | ರಾಜ್ಯದಲ್ಲಿ ಹಾಲಿ ಇರುವ ಸಂಜೆ ಇಂಜಿನಿಯರಿಂಗ್‌ 
ಕಾಲೇಜ್‌ ಮತ್ತು ಸಂಜೆ ಪಾಲಿಟಿಕ್ಸಿಕ್‌ಗಳನ್ನು ಮುಚ್ಚಲು 
ಕ್ರಮ ಕೈಗೊಳ್ಳಲಾಗುತ್ತಿದೆಯೇ; 


ಆ) ನಾನಾ ಕಾರಣಗಳಿಂದ ದುಡಿಮೆ 
ಅನಿವಾರ್ಯತೆಯಾಗಿರುವ ವಿದ್ಯಾರ್ಥಿಗಳಿಗೆ ತಾಂತ್ರಿಕ 
ಶಿಕ್ಷಣ ಪಡೆಯಲು ಅವಕಾಶವಿದ್ದ ಸಂಜೆ 


ಇಂಜಿನಿಯರಿಂಗ್‌ ಕಾಲೇಜ್‌ ಮತ್ತು ಸಂಜೆ 
ಪಾಲಿಟೆಕ್ಸಿಕ್‌ಗಳನ್ನು ಮುಚ್ಚುವುದರಿಂದ ಉದ್ಯೋಗ 
ಮಾಡಿಕೊಂಡು ತಾಂತ್ರಿಕ ಶಿಕ್ಷಣದಲ್ಲಿ ಡಿಪ್ಲೋಮಾ 


ಮತ್ತು ಪಡೆಯುವ "ಉದ್ದೇಶ ಹೊಂದಿರುವ 
ವಿದ್ಯಾರ್ಥಿಗಳಿಗೆ ಕಾಲೇಜುಗಳನ್ನು ಮುಚ್ಚುವ 
ನಿರ್ಧಾರದಿಂದ : ತೊಂದರೆಯಾಗುತ್ತಿರುವುದು 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; 

ಇ) | ಬಂದಿದ್ದಲ್ಲಿ ಅಂತಹ ವಿದ್ಯಾರ್ಥಿಗಳಿಗೆ ಸಂಜೆ 
ಕಾಲೇಜುಗಳನ್ನು ಮುಚ್ಚುವ ನಿರ್ಧಾರದಿಂದ 
ಉಂಟಾಗುತ್ತಿರುವ ಸಮಸ್ಯೆ ನಿವಾರಣೆಗೆ ಏನು ಕ್ರಮ 


ರಾಜ್ಯದಲ್ಲಿ ಹಾಲಿ ಇರುವ ಸಂಜೆ ಇಂಜಿನಿಯರಿಂಗ್‌ 
ಕಾಲೇಜ್‌ ಮತ್ತು ಸಂಜೆ ಪಾಲಿಟೆಕ್ಸಿಕ್‌ಗಳನ್ನು ಮುಚ್ಚಲು 
ಯಾವುದೇ ಕ್ರಮಕ್ಕೆಗೊಳ್ಳುತ್ತಿಲ್ಲ. 

ಪರಿಷ್ಣತ ಎಐಸಿಟಿಇ, ನವದೆಹಲಿಯವರ ನಿಯಮ 
ಹಾಗೂ ಮಾರ್ಗಸೂಚಿಯನ್ವಯ ಸಂಜೆ ಅವಧಿಯಲ್ಲಿ 
ಇಂಜಿನಿಯರಿಂಗ್‌ ಕಾಲೇಜು ನಡೆಸಲು ಅವಕಾಶವಿದ್ದು, 3 
ವರ್ಷದ ಅವಧಿಯ ಬದಲಾಗಿ Regular course 
ಗಳಂತೆ 4 ವರ್ಷ ವ್ಯಾಸಂಗ ಮಾಡಬೇಕಾಗಿದೆ.. 


ಸಂಜೆ ಅವಧಿಯಲ್ಲಿ ನಡೆಸುವ ಪಾಲಿಟಿಕ್ಕಕ್‌ಗಳಲ್ಲಿ 3 
ವರ್ಷದ ಡಿಪ್ಲೋಮಾ ಕೋರ್ಸ್‌ ಸಮಸ್ಯೆ ಇಲ್ಲದೆ 
ನಡೆಯುತ್ತಿರುತ್ತದೆ. ಇಲಾಖೆಯ ಅಧೀನದಲ್ಲಿ 2 ಸರ್ಕಾರಿ 
ಪಾಲಿಟೆಕ್ಸಿಕಗಳಲ್ಲಿ ಸಂಜೆ ಅವಧಿಯಲ್ಲಿ ಕೋರ್ಸ್‌ಗಳನ್ನು 
ನಡೆಸುತ್ತಿದ್ದು, ಇಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ. 


ಸಂಜೆ ಅವಧಿಯಲ್ಲಿ ಇಂಜಿನಿಯರಿಂಗ್‌ ಕಾಲೇಜು 
ಮತ್ತು ಪಾಲಿಟೆಕ್ಸಿಕ್‌ಗಳಲ್ಲಿನ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇದ್ದಲ್ಲಿ 


ಕೈಗೊಳ್ಳುತ್ತಿದೆ? 


ಇಡಿ 21 ಟಿಇಸಿ 2022 


ನಿವಾರಣೆ ಮಾಡಲು ಕ್ರಮವಹಿಸಲಾಗುವುದು. 


(ಡಾ॥ ಅಶ್ವಥ್‌ ನಾರಾಯಣ ಸಿ.ಎನ್‌.) 
ಉನ್ನತ ಶಿಕ್ಷಣ, ಐಟಿ&ಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, 


ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ 


ಇಲಾಖೆ ಸಚಿವರು 


